ಕರ್ನಾಟಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿನ ಪ್ರಶ್ನೆ ಸಂಖ್ಯೆ 


ಸದಸ್ಯರ ಹೆಸರು 


: 475 
: ಶ್ರೀ ಸಿ.ಎಂ.ಇಬ್ರಾಹಿಂ 
(ವಿಧಾನ: ಸಭೆಯಿಂದ ಚುನಾಯಿತರಾದವರು) 


ನಡೆಸುತ್ತಿರುವ ಹಿನ್ನೆಲೆಯಲ್ಲಿ ಎರಡು 
ತನಿಖಾ ಸಂಸ್ಥೆಗಳಿಂದ ಈವರೆಗೂ 
ಎಷ್ಟು FIRಗಳು ದಾಖಲಾಗಿದೆ; 
ಅದರಂತೆ ಎಷ್ಟು ಜನರನ್ನು 
ಬಂಧಿಸಲಾಗಿದೆ; 


ಉತ್ತರಿಸಬೇಕಾದ ದಿನಾಂಕ : 04.02.2021 
ಉತ್ತರಿಸುವ ಸಚಿವರು : ಗೃಹ. ಸಚಿವರು 
NE ನಷಯ ಇತ್ತರ 
sy]: ನರಗನಾರ ಷ್‌ ಮತ್ತ /ನಾಗಣಾರು ನಗರ ನಷ್‌ ಮ್ತ ಇತ್‌ ಗವ 
ಕೆ.ಜಿ.ಹಳ್ಳಿ ಗಲಭೆ ಪ್ರಕರಣಗಳನ್ನು ಪ್ರಕರಣಗಳಲ್ಲಿ ಒಟ್ಟು 72 ಪ್ರಕರಣಗಳು ದಾಖಲಾಗಿರುತ್ತವೆ. ಸದರಿ 
NIA ಮಠಳು CCಔB ಎರಡು |ಪಕರಣಗಳಲ್ಲಿ ಒಟ್ಟು 426 ಜನರನ್ನು ದಸ್ತಗಿರಿ ಮಾಡಲಾಗಿರುತ್ತದೆ. 
ತನಿಖಾ ಸಂಸ್ಥೆಗಳು ತನಿಖೆ; ಡ್ವಜ್ಞಿಹಳ್ಳಿ ಹೊಲೀಸ್‌ ಠಾಣೆ ಮೊ.ಸಂ. 195/2020 ಮತ್ತು 


ಕೆ.ಜಿ.ಹಳ್ಳಿ ಪೊಲೀಸ್‌ ಠಾಣೆ ಮೊಕದ್ದಮೆ ಸಂಖ್ಯೆ 229/2020 
ಎರಡು ಪ್ರಕರಣಗಳನ್ನು ಎನ್‌.ಏ.ಎ ತಂಡಕ್ಕೆ ವರ್ಗಾವಣೆ 
" ಮಾಡಲಾಗಿದೆ. 

ಡಿ.ಜೆ.ಹಳ್ಳಿ ಪೊಲೀಸ್‌ ಠಾಣೆ ಮೊಕದ್ದಮೆ ಸಂಖ್ಯೆ-219/2020 
ಪ್ರಕರಣವನ್ನು ಸಿ.ಸಿ.ಬಿ ಘಟಕಕ್ಕೆ ವರ್ಗಾವಣೆ ಮಾಡಲಾಗಿರುತ್ತದೆ. 
ಸದರಿ ಪ್ರಕರಣದಲ್ಲಿ ಒಟ್ಟು .63 ಜನರನ್ನು ದಸಗಿರ 
ಮಾಡಲಾಗಿರುತ್ತದೆ. 


ಆ) 


ಪ್ರಕರಣದ್‌ `'ಬಂಧೆತರಲ್ಲಿ `'ಕಾವಕಗೂ 
ಎಷ್ಟು ಜನರನ್ನು ಅಮಾಯಕರೆಂದು 
ಬಿಡುಗಡೆ ಮಾಡಲಾಗಿದೆ; ' 


ಹೆಚ್‌ಡಿ 78 ಎಸ್‌ಎಸ್‌ಟಿ 2021 


DO_ACS 


ಗಲಭೆಯ ಪೊರ್ವ ನಿಯೋಜತಷೆ 


ಹೌದಾದಲ್ಲಿ, ಗುಪ್ತಚರ 
ಇಲಾಖೆಯಿಂದ ಒಳಾಡಳಿತ (ಗೃಹ) 
ಇಲಾಖೆಗೆ ಮಾಹಿತಿ ಇರಲಿಲ್ಲವೇ; 
ಇಲ್ಲದಿದ್ದಲ್ಲಿ ವೈಫಲ್ಯಕ್ಕೆ ಕಾರಣಗಳೇನು; 


ಮಾಡಿರುವುದಿಲ್ಲ. 


ಸವರ ಪಾಕ್‌ ಬಂಧತಕ್ಲ್‌ ಇಮವಾಹಾನನ್ನ್‌ ವಗರ 


[e) ರು ನಗರದ ಡಿ.ಜೆ:ಹಳ್ಳಿ ಮತ್ತು ಕಷ್ಟ್‌ ಹಾಗೂ 
ಕಾವಲ್‌ಬೈರಸಂದ್ರ ವ್ಯಾಪ್ತಿಯಲ್ಲಿ ಆಗಸ್ಟ್‌ 1॥, 2020 ರಂದು ಗಲಭೆ 
ನಡೆದಿರುತ್ತದೆ. ಎಲ್ಲಾ 72 ಪ್ರಕರಣಗಳಲ್ಲಿ ನ್ಯಾಯಾಲಯಕ್ಕೆ 
ದೋಷಾರೋಪಣ ಪಟ್ಟಿಯನ್ನು ಸಲ್ಲಿಸಲು ಕ್ರಮವಹಿಸಲಾಗುತ್ತಿದೆ 
ಹಾಗೂ ಪ್ರಕರಣವು ವಿಚಾರಣಾ ಹಂತದಲ್ಲಿರುವುದರಿಂದ 
ಸಬ್‌ಜುಡೈಜ್‌ ($ub-udce) ಆಗಿರುತ್ತದೆ. 


ಅಪಾರ ಪ್ರಮಾಣದ 
ಸಾರ್ವಜನಿಕ ಆಸ್ತಿಗೆ ನಷ್ಟ 
ಉಂಟಾಗಿರುವುದನ್ನು 
ಅಂದಾಜಿಸಲಾಗಿದೆಯೇ; 


ಅಂದಾಜಿಸಿದ್ದಲ್ಲಿ, ನಷ್ಟ ಭರಿಸುವ ಬಗ್ಗೆ 
ಸರ್ಕಾರವು ತಕ್ಷಣಕ್ಕೆ ಕೈಗೊಂಡ 
ಕ್ರಮಗಳೇನು? (ಸಂಪೂರ್ಣ ವವರ 
ಒದಗಿಸುವುದು) 


ಸದರಿ ಗಲಭೆಗೆ ಸಂಬಂಧಿಸಿದೆಂತೆ` ಮಾನ್ಯ ಉಚ್ಛ ನ್ಮಾಯಾರಯೆದ'। 
W.P.No.9287/20 eದೇಶದನ್ನಯ ಸಾರ್ವಜನಿಕ ಆಸ್ತಿಗೆ 
ನಷ್ಟವುಂಟಾಗಿರುವ ಕುರಿತು ಅಂದಾಜು ಮಾಡುವ ಸಲುವಾಗಿ, 
ಸರ್ಕಾರದ ಆದೇಶ ಸಂಖ್ಯೆ: ಹೆಚ್‌ಡಿ 238 ಎಸ್‌ಎಸ್‌ಟಿ 2020ರ 
ದಿನಾಂಕ:05.09.2020ರಲ್ಲಿ ಕ್ಲೇಮ್‌ ಕಮೀಷನರ್‌ ರವರನ್ನು 
ನೇಮಿಸಲಾಗಿರುತ್ತದೆ. 


ಸಾರ್ವಜನಿಕ ಆಸ್ತಿಗೆ ನಷ್ಟವುಂಟಾಗಿರುವ ಕುರಿತು ಕ್ಷೇಮ್ಸ್‌ ಕಮೀಷನರ್‌ 


ರವರಿಂದ ವರದಿ ಸ್ವೀಕೃತವಾದ ನಂತರ ಅಗತ್ಯ 
ಕ್ರಮಕ್ಕೆಗೊಳ್ಳಲಾಗುವುದು. 


UES 


(ಬಸವರಾಜ ಬೊಮ್ಮಾಯಿ) NR 
ಗೃಹ ಸಚವರು 


